ಸದನದಲ್ಲಿ ಉತ್ತರಿಸುವ ಪ್ರಶ್ನೆಗಳು 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಬುಧವಾರ, ದಿನಾಂಕ : 18 ನೇ ಮಾರ್ಚ್‌, 2020 


ಕಲ್ಯಾಣ ಕರ್ನಾಟಕ ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವ ೯೦೩A ಹುದ್ದೆಗಳ ಬಗ್ಗೆ 
ಶ್ರೀ ಶರಣಪ್ಪ ಮಟ್ಕೂರ (ಶಿಕ್ಷಕರ ಕೇತು)- 
172 (1412) ಮಾನ್ಯ ಕಂದಾಯ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ- 


(ಅ) ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಲ್ಲಿ ಕಂದಾಯ ಇಲಾಖೆಗೆ ಸಂಬಂಧಿಸಿದಂತೆ, ಎಷ್ಟು ಪ್ರಥಮ ದರ್ಜಿ 
ಸಹಾಯಕ ಹುದ್ದೆಗಳು ಎಷ್ಟು ವರ್ಷಗಳಿಂದ ಖಾಲಿ ಇವೆ; (ಜಿಲ್ಲಾವಾರು ಮಾಹಿತಿ ನೀಡುವುದು) 


(ಆ) ಸದರಿ ಎಫ್‌.ಡಿ.ಎ. ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದಂತೆ ಕೆ.ಪಿ.ಎಸ್‌.ಸಿ.ಗೆ ಪ್ರಸ್ತಾವನೆ 
ಸಲ್ಲಿಸಲಾಗಿದೆಯೇ ; ಇದ್ದಲ್ಲಿ, ಯಾವ ದಿನಾಂಕಗಳಂದು ಸಲ್ಲಿಸಲಾಗಿದೆ; ಇಲ್ಲದಿದ್ದಲ್ಲಿ, ಸಲ್ಲಿಸದಿರಲು 
ಕಾರಣಗಳೇನು ; (ಸಂಪೂರ್ಣ ವಿವರ ನೀಡುವುದು) 


(ಇ) ಕೆ.ಪಿ.ಎಸ್‌.ಸಿ. ವತಿಯಿಂದ ಕಂದಾಯ ಇಲಾಖೆಗೆ ಸಂಬಂಧಿಸಿದಂತೆ, ಕಲ್ಯಾಣ ಕರ್ನಾಟಿಕ ಜಿಲ್ಲೆಗಳಲ್ಲಿ 
ಇತ್ತೀಚಿನ ಯಾವ ವರ್ಷದಲ್ಲಿ ಎಷ್ಟು ಎಫ್‌.ಡಿ.ಎ. ಹುದ್ದೆಗಳನ್ನು ಭರ್ತಿ ಮಾಡಲಾಗಿದೆ; (ಜಿಲ್ಲಾವಾರು 
ವಿವರ ನೀಡುವುದು) 


(ಈ) ಸರ್ಕಾರದ ವಿಳಂಬ ನೀತಿಯಿಂದ ಎಫ್‌.ಡಿ.ಎ. ಹುದ್ದೆಗಳ ನೇಮಕಾತಿಯಿಂದ ಆ ಬಾಗದ ಅರ್ಹ 
ನಿರುದ್ಯೋಗಿ ಅಭ್ಯರ್ಥಿಗಳಿಗೆ ಅನ್ಯಾಯವಾಗುತ್ತಿಲ್ಲವೇ ಮತ್ತು ಇದರಿಂದ ಆ ಬಾಗದ ಆಡಳಿತದ ನಿತ್ಯ 
ಚಟುವಟಿಕೆಗಳನ್ನು ನಿರ್ವಹಿಸುವಲ್ಲಿ ತೊಂದರೆಯಾಗುತ್ತಿಲ್ಲವೇ ; ಸರಿಪಡಿಸಲು ಕೈಗೊಂಡ ಕ್ರಮಗಳೇನು; 
(ಸಂಪೂರ್ಣ ವಿವರ ನೀಡುವುದು) 


(ಉ) ಖಾಲಿ ಇರುವ ಎಫ್‌.ಡಿ.ಎ. ಹುದ್ದೆಗಳನ್ನು ಯಾವ ನಿಗಧಿತ ಅವಧಿಯಲ್ಲಿ ನೇರ ನೇಮಕಾತಿ 
ಮಾಡಿಕೊಳ್ಳುವ ಮೂಲಕ ಅರ್ಹ ಉದ್ಯೋಗಾಕಾಂಕ್ಲಿಗಳಿಗೆ ನ್ಯಾಯ ಒದಗಿಸಲಾಗುವುದು ? (ಸಂಪೂರ್ಣ 
ವಿವರ ನೀಡುವುದು) 


